ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿನಾರನೇ ಅಧಿವೇಶನ) 


ಎರಡನೇ ಪೂರಕ ಕಾರ್ಯಕಲಾಪಗಳ ಪಟ್ಟ 
ಶುಕ್ರವಾರ, ದಿನಾ೦ಕ 1ರನೇ ಫೆಬ್ರವರಿ. 2೦13 


(ಐಟಂ 1ರ ನಂತರ ಕೆಳಕಂಡಂತೆ ಸೇರಿಸಿಕೊಳ್ಳತಕ್ಕದ್ದು) 


| 1. ಸಭೆಯ ಮುಂದಿಡಲಾಗುವ ಕಾಗದ ಪತ್ರ |} 


ಕಾರ್ಯದರ್ಶಿಯವರು:- ವಿಧಾನ ಪರಿಷತ್ತಿನಿಂದ ಅಂಗೀಕೃತವಾದ ರೂಪದಲ್ಪರುವ ಈ ಕೆಳಕಂಡ 
ವಿಧೇಯಕಗಳನ್ನು ಸಭೆಯ ಮುಂದಿಡುವುದು. 


(1) ಜೆ.ಎಸ್‌.ಎಸ್‌. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ವಿಧೇಯಕ. 2೦13 
(11) ವೈದೇಹಿ ವಿಶ್ವವಿದ್ಯಾಲಯ ವಿದೇಯಕ. 2013 
(111) ಗಾರ್ಡನ್‌ ಪಿಟ ವಿಶ್ವವಿದ್ಯಾಲಯ ವಿಧೇಯಕ. 2೦13 


(iv) ಶ್ರೀನಿವಾಸ ವಿಶ್ವವಿದ್ಯಾಲಯ ವಿಧೇಯಕ. 2೦13 


1. ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1) ಜೆ.ಎಸ್‌.ಎಸ್‌. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ವಿಧೇಯಕ, 2೦13 
ಶ್ರೀ ಸಿ.ಟ.ರವಿ (ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಲರುವ 
೨೦13ನೇ ಸಾಅನ ಜೆ.ಎಸ್‌.ಎಸ್‌. ವಿಜ್ಞಾನ ಮತ್ತು ತಂತ್ರಜ್ಞಾನ 


ಎದಿ 


ವಿಶ್ವವಿದ್ಯಾಲಯ ವಿಧೇಯಕವನ್ನು ಪರಾಲೋಚಸಬೇಕೆರೆದು ಸೂಚಿಸುವುದು: 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


—O-— 


2) ವೈದೇಹಿ ವಿಶ್ವವಿದ್ಯಾಲಯ ವಿಧೇಯಕ, 2೦13 
ಶ್ರೀ ಸಿ.ಅ.ರವಿ (ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಲರುವ 
೨೦13ನೇ ಸಾಅನ ವೈದೇಹಿ ವಿಶ್ವವಿದ್ಯಾ ಲಯ ವಿಧೇಯಕವನ್ನು 
ಪರ್ಯಾಲೋಜಚಸಬೇಕೆಂದು ಸೂಚಿಸುವುದು: 

ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


3) ಗಾರ್ಡನ್‌ ಸಿಟ ವಿಶ್ವವಿದ್ಯಾಲಯ ವಿಧೇಯಕ, 2೦13 
ಶ್ರೀ ಸಿ.ಟ.ರವಿ (ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಪರುವ 
೨೦13ನೇ ಸಾಅನ ಗಾರ್ಡನ್‌ ಪಿಟ ವಿಶ್ವವಿದ್ಯಾಲಯ ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು: 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4) ಶ್ರೀನಿವಾಸ ವಿಶ್ವವಿದ್ಯಾಲಯ ವಿಧೇಯಕ, 2೦13 
ಶ್ರೀ ಸಿ.ಟ.ರವಿ (ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಲರುವ 


೦೦13ನೇ ಸಾಅನ ಶ್ರೀನಿವಾಸ ವಿಶ್ವವಿದ್ಯಾಲಯ ವಿಧೇಯಕವನ್ನು 
ಪರ್ಯಾಲೋಜಸಬೇಕಕೆಂದು ಸೂಚಿಸುವುದು: 


ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಹಿ.ಓ೦ಪ್ರಕ್ನಾಶ 
ಕಾಯಕದರ್ಶಿ 


Raj N UU 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kla.kar.nic.in) 


